ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಮೇ ೨೨ , ೨೦೧೪ (ಜೇಷ್ಠ ೧ , ಶಕ ವರ್ಷ ೧೯೩೬ ) 
Bangalore, Thursday, May 22 , 2014 (Jyeishta 1 Shaka Varsha 1936 ) 


ಸಂಪುಟ ೧೪೯ 
Volume 149 


ಸಂಚಿಕೆ ೨೧ 
Issue 21. 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ , ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 
OFFICE OF THE DEPUTY COMMISSIONER , TUMKUR DISTRICT , TUMKUR . 

Final Notification 

No .DUDC (2)/ CR/139/2011-12, Dated :10.01.2014 
Whereas in Priliminary Notification No.DUDC (2 )/CR /139 /2011- 12 , Dated :07 .08 . 2013 the area specified in the Scheduled 
below situates within the limits of City Municipal Council, Sira was proposed to be declared in Slum Area. 

Whereas representations from person interested in the said areas against the proposed action were called for and no 
representations are received . 

Now therefore in exercise of powers conferred under sub - section (1 )of section 3 of the Karnataka Slum Area ( improvement 
and clearance ) Act 1973 , (Karnataka Act 33 of 1974 and Government Notification No.HUD 49 MCS 85 dated 17th April 1986 , the Deputy 
Commissioner, Tumkur District hereby declare the said area to be a Slum Area. 

Schedule 


Name of the location the 

slum 


Name of the 

owner 


Survey No . 


Extent 


Boundaries 


Guddadahatti, 


Govt. 


145 


A . G . 


East 


Vacant Land 


Sira Town. 


(Sarkari Pada ) 


5 . 24 


West 


Private Land 


North 


Private Land 


South 


Private Land 


PR. 61 


Deputy Commissioner 

Tumkur District. 


SC . 25 


OFFICE OF THE DEPUTY COMMISSIONER , TUMKUR DISTRICT, TUMKUR . 

Final Notification 

No .DUDC( 1)/ CR/ 141 / 2011 -12, Dated :10.01 . 2014 
Whereas in Priliminary Notification No . DUDC ( 1)/CR /141/2011- 12 , Dated :08 .08 .2013 the area specified in the Scheduled 
below situates within the limits of City Municipal Council, Sira was proposed to be declared in Slum Area . 

Whereas representations from person interested in the said areas against the proposed action were called for and no 
representations are received . 


( ೩೬೫ ) 


22 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨ , ೨೦೧೪ 


ಭಾಗ ೬ 


Now therefore in exercise of powers conferred under sub - section ( 1)of section 3 of the Karnataka Slum Area ( improvement 
and clearance) Act 1973, (Karnataka Act 33 of 1974 and Government Notification No. HUD 49 MCS 85 dated 17th April 1986 , the Deputy 
Commissioner, Tumkur District hereby declare the said area to be a Slum Area. 

Schedule 
SI.No . Name of the location the slum Name of the owner Survey No. Extent Boundaries 
Korachara Calony 

Govt. (Jajikere ) 

40 

A . G . East Tank 
(Jajikatte), Sira Town. 

3 .05 West Road 

North Vacant Land 
South Tank 


PR .62 


Deputy Commissioner 

Tumkur District 


SC . 25 


OFFICE OF THE DEPUTY COMMISSIONER , TUMKUR DISTRICT , TUMKUR . 

Final Notification 

No.DUDC (1 )/CR /140 /2011 -12 , Dated : 10 .01.2014 
Whereas in Priliminary Notification No.DUDC (1 )/CR / 140 /2011 - 12 , Dated :08 .08 .2013 the area specified in the Scheduled 
below situates within the limits of City Municipal Council, Sira was proposed to be declared in Slum Area . 

Whereas representations from person interested in the said areas against the proposed action were called for and no 
representations are received . 

Now therefore in exercise of powers conferred under sub- section (1 )of section 3 of the Karnataka Slum Area ( improvement 
and clearance ) Act 1973 , (Karnataka Act 33 of 1974 and Government Notification No.HUD 49 MCS 85 dated 17th April 1986 , the Deputy 
Commissioner, Tumkur District hereby declare the said area to be a Slum Area . 


Schedule 


Sl. No. 


Name of the owner 


Survey No. 


Extent 


Boundaries 


Name of the 

location the slum 
Ranganathapura 
(Nagajjigudlu ), Sira Town . 


Govt. (Sendivana) 


71 & 72 


A .G . 
4 .20 


East 
West 
North 
South 


Private Land 
Private Land 
Private Land 
Private Land 


PR .60 


Deputy Commissioner 

Tumkur District. 


SC . 25 


OFFICE OF THE DEPUTY COMMISSIONER , TUMKUR DISTRICT , TUMKUR . 

Final Notification 
No .DUDC /KSDB /AEE /TD /CR /08 / 2012- 13 , Dated : 10 .01. 2014 
Whereas in Priliminary Notification No. DUDC/KSDB /AEE/ TD /CR /08 /2012- 13, Dated :08 .08. 2013 the area specified in the 
Scheduled below situates within the limits of City Municipal Council, Sira was proposed to be declared in Slum Area. 

Whereas representations from person interested in the said areas against the proposed action were called for and no 
representations are received . 

Now therefore in exercise of powers conferred under sub -section ( 1)of section 3 of the Karnataka Slum Area ( improvement 
and clearance) Act 1973 , (Karnataka Act 33 of 1974 and Government Notification No .HUD 49 MCS 85 dated 17th April 1986 , the Deputy 
Commissioner, Tumkur District hereby declare the said area to be a Slum Area. 

Schedule 
Name of the 
SI.No . Name of the owner Survey No . Extent 

Boundaries 
location the slum 
Shivaji Nagara 

C . M . C . Sira 

84/1 

A .G . East Private Land 
(Behind R .M .C . yard ) Sira Town . 

2 .20 

Private Land 
North Private Land 
South Private Land 


West 


PR .57 


Deputy Commissioner 

Tumkur District 


SC .25 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ 


282 


OFFICE OF THE DEPUTY COMMISSIONER , TUMKUR DISTRICT, TUMKUR . 

Preliminary Notification 

No .DUDC/KSDB /AEE /TD /CR /07/2012- 13, Date :20 .01.2014 
Whereas the Deputy Commissioner , Tumkur is Satisfied 

1. That the area situation . Sy. No +. P .T .S . Nos . Extent and boundaries and other details of which are specified in schedule 
below situated within the limits of City Municipal Council, Tumkur, Tumkur District, are a source of danger to the health , safety and 
convenience of the public of the area and of its neighborhood by reason of the said area being insanitary , squalid and overcrowded . 

II. The buildings in the said area used or intended to be used for human habitation area over crowded and unfit for human 
habitation for want of repair, stability, freedom from damp, natural light and air ,water supply , drainage and sanitary convenience. 

III. It is hereby notified for the information of all persons interested in the said area that in exercise of the powers delegated 
in Government notification No .HUD 49 MCS 85 dated 17th April 1986 to exercise powers under section 3 of the Karnataka Slum 
areas(improvement and clearance) Act. 1973 .Karnataka Act 33 of 1974 to declare the said area to be a slum area . 

IV . Any representation against the proposed action may be made to the Deputy Commissioner , Tumkur District, Tumkur 
within 15 days from the date of publication of this notification . 

Schedule 


Sl. No. 


Survey No . 


Extent 


Boundaries 


Name of the 

Name of the owner 
location the slum 
Bharathinagara Slum , Tumkur Town. Govt. Tank 

(Sarakari Kere ) 


311 


East 


A .G . 
2 .32 


West 


Sarkari Kere Angala 
Private Land & Sites 
Sarkari Kere Angala 
Sarkari Kere Angala 


North 
South 


PR .58 
SC . 25 


Deputy Commissioner 

Tumkur District. 


OFFICE OF THE DEPUTY COMMISSIONER , TUMKUR DISTRICT, TUMKUR . 

Preliminary Notification 

No . DUDC /KSDB /AEE /TD /CR /04 /2012 - 13 , Date : 20 .01 .2014 
Whereas the Deputy Commissioner, Tumkur is Satisfied 

1. That the area situation . Sy. No . P .T .S . Nos . Extent and boundaries and other details of which are specified in schedule 
below situated within the limits of City Municipal Council, Tumkur, Tumkur District, are a source of danger to the health , safety and 
convenience of the public of the area and of its neighborhood by reason of the said area being insanitary , squalid and overcrowded . 

II. The buildings in the said area used or intended to be used for human habitation area over crowded and unfit for human 
habitation for want of repair , stability, freedom from damp, natural light and air ,water supply , drainage and sanitary convenience . 

III. It is hereby notified for the information of all persons interested in the said area that in exercise of the powers delegated 
in Government notification No. HUD 49 MCS 85 dated 17th April 1986 to exercise powers under section 3 of the Karnataka Slum 
areas(improvement and clearance) Act. 1973 .Karnataka Act 33 of 1974 to declare the said area to be a slum area . 

IV . Any representation against the proposed action may be made to the Deputy Commissioner , Tumkur District, Tumkur 
within 15 days from the date ofpublication of this notification . 

Schedule 


SI.No . 


Name of the owner 


Survey No . 


Extent 


Boundaries 


Name of the 

location the slum 
Kyathasandra A .K .Colony Slum , 
Tumkur Town. 


1.K .S .Mahadevaiah , 

Shivarudrappa 
2 .Govt. 


93 
Grama 
Thana 


A .G . 
0. 13 
2 . 36 
3. 09 


East Road 
West Rameshwara Temple 

& Sy .No.93 Land 
North | Private Houses 
South Road 


PR .56 


Deputy Commissioner 

Tumkur District. 


SC . 25 


೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ 

ಭಾಗ ೬ 
OFFICE OF THE DEPUTY COMMISSIONER , TUMKUR DISTRICT, TUMKUR . 

Preliminary Notification 

No.DUDC /KSDB /AEE / TD /CR /03/2012 - 13, Date :20 .01. 2014 
Whereas the Deputy Commissioner , Tumkur is Satisfied 

1. That the area situation . Sy. No . P .T .S . Nos . Extent and boundaries and other details of which are specified in schedule 
below situated within the limits of City Municipal Council, Tumkur, Tumkur District, are a source of danger to the health , safety and 
convenience of the public of the area and of its neighborhood by reason of the said area being insanitary , squalid and overcrowded . 

II. The buildings in the said area used or intended to be used for human habitation area over crowded and unfit for human 
habitation for want of repair, stability, freedom from damp, natural light and air ,water supply , drainage and sanitary convenience. 

III. It is hereby notified for the information of all persons interested in the said area that in exercise of the powers delegated 
in Government notification No .HUD 49 MCS 85 dated 17th April 1986 to exercise powers under section 3 of the Karnataka Slum 
areas(improvement and clearance) Act. 1973 .Karnataka Act 33 of 1974 to declare the said area to be a slum area . 

IV . Any representation against the proposed action may be made to the Deputy Commissioner , Tumkur District, Tumkur 
within 15 days from the date of publication of this notification . 

Schedule 


SI. No . 


Name of the location the slum 


Name of the owner 


Survey No. 


Extent 


East 


Boundaries 
Hasuddin Sawmill 
S . L . N .Nagara 

Road 


A .G 


| West 


Kyathasandra Indra Colony 

Slum , Tumkur Town. 


CMC , Tumkur 
Grama Thana 


90 


00 


01. 25 


North 
South 


Road 


PR .55 


Deputy Commissioner 

Tumkur District. 


SC . 25 


OFFICE OF THE DEPUTY COMMISSIONER , TUMKUR DISTRICT, TUMKUR . 

Preliminary Notification 

No.DUDC /KSDB /AEE /TD /CR /06 /2012 - 13, Date :20 .01 .2014 
Whereas the Deputy Commissioner, Tumkur is Satisfied 

1. That the area situation . Sy. No. P . T.S . Nos. Extent and boundaries and other details of which are specified in schedule 
below situated within the limits of City Municipal Council, Tumkur, Tumkur District, are a source of danger to the health , safety and 
convenience of the public of the area and of i/ts neighborhood by reason of the said area being insanitary , squalid and overcrowded . 

II. The buildings in the said area used or intended to be used for human habitation area over crowded and unfit for human 
habitation for want of repair , stability , freedom from damp, natural light and air , water supply , drainage and sanitary convenience . 

III. It is hereby notified for the information of all persons interested in the said area that in exercise of the powers delegated 
in Government notification No. HUD 49 MCS 85 dated 17th April 1986 to exercise powers under section 3 of the Karnataka Slum 
areas( improvement and clearance ) Act. 1973 . Karnataka Act 33 of 1974 to declare the said area to be a slum area. 

IV . Any representation against the proposed action may be made to the Deputy Commissioner, Tumkur District, Tumkur 
within 15 days from the date of publication of this notification . 

Schedule 


Sl. No. 


Name of the location the 

slum 


Name of the owner 


Survey No. 


Extent 


Boundaries 


Tumkur C . M . C . 


63 


East 


Maruthinagara Slum , Tumkur 
Town . 


A . G . 
2. 12 


Graveyard & Private land 
Private Land 


West 


North 


Katcha Road 
Road 


South 


PR .54 


Deputy Commissioner 

Tumkur District. 


SC .25 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ 

೩೬೯ 
OFFICE OF THE DEPUTY COMMISSIONER , TUMKUR DISTRICT, TUMKUR . 

Final Notification No.DUDC (2 )/CR /138/2011-12, Dated :10.01.2014 
Whereas in Preliminary Notification No .DUDC (2)/CR / 138 /2011- 12 , Dated :07 .08 . 2013 the area specified in the Scheduled 
below situates within the limits of City Municipal Council , Sira was proposed to be declared in Slum Area. 

Whereas representations from person interested in the said areas against the proposed action were called for and no 
representations are received . 

Now therefore in exercise of powers conferred under sub -section (1) of section 3 of the Karnataka Slum Area (improvement 
and clearance) Act 1973 , (Karnataka Act 33 of 1974 and Government Notification No .HUD 49 MCS 85 dated 17th April 1986 , the Deputy 
Commissioner, Tumkur District hereby declare the said area to be a Slum Area . 

Schedule 
SI. 

Name of the 
Name of the location the slum 

Survey No. Extent 

Boundaries 
No. 

owner 


Gadivan Mohalla , 


C . M . C . Sira 


Gram Tana 


A . G . 


East 


Road 


Sira Town. 


4 . 26 


West 


Road 
Road 


North 


South 


Road & Water Tank 


PR. 59 

Deputy Commissioner 
SC. 25 

Tumkur District. 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ ೬ (೧) ರ ಅನ್ವಯ ಘೋಷಣೆ 

ಕ್ರಮಾಂಕ :/ ಕಂ . ಇ/ ೪೦ /ಭೂಸ್ವಾಚ/ ೨೦೧೩ ದಿನಾಂಕ:೩೧ - ೧೨- ೨೦೧೩ 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ , ಬೆಂಗಳೂರು ಕರ್ನಾಟಕ ಗೃಹ ಮಂಡಳಿಯವರು 
ವಿವಿಧ ವರ್ಗದವರಿಗೆ ನಿವೇಶನ | ಮನೆಗಳನ್ನು ಕಟ್ಟಲು ವಸತಿ ಯೋಜನೆಗೆ ಬೇಕಾಗಬಹುದೆಂದು ಗೃಹ ಮಂಡಳಿಯ ಆಯುಕ್ತರವರ 
ಕ್ರಮಾಂಕ: ಕ. ಕೃ . ಮಂ /ಭೂಸ್ವಾವಿ/ ೭ / ೨೦೦೬ - ೦೭ ದಿನಾಂಕ : ೧೫ - ೯ - ೨೦೦೬ ರಂದು ಹೊರಡಿಸಿ ರಾಜ್ಯಪತ್ರದಲ್ಲಿ ದಿನಾಂಕ ೯ - ೧೧ - ೨೦೦೬ ರಅಧಿಸೂಚನೆಯಲ್ಲಿ 
ತಿಳಿಯಪಡಿಸಲಾಗಿತ್ತು . ಭೂಸ್ವಾಧೀನ ನಡವಳಿಯನ್ನು ಮುಂದುವರೆಸಿ ಭೂಸ್ವಾಧೀನ ಕಾಯ್ದೆ ಕಲಂ ೬ ( ೧) ರ ಅಧಿಸೂಚನೆಯನ್ನು ಸರ್ಕಾರದ ಆದೇಶ ಕ್ರಮಾಂಕ | 
ಕಂ . ಇ./ ೫೬ / ಭೂ .ಸ್ಯಾಚ/ ೨೦೦೭ ದಿನಾಂಕ ೨೮ - ೧೨ - ೨೦೦೭ ರಲ್ಲಿ ಹೊರಡಿಸಿ ರಾಜ್ಯಪತ್ರದಲ್ಲಿ ದಿನಾಂಕ ೩೧ - ೧ - ೨೦೦೮ರಲ್ಲಿ ಪ್ರಕಟಪಡಿಸಿ, ಕಲಂ ೯ ಮತ್ತು ೧೦ 
ರ ವಿಚಾರಣೆ ನಡೆಸಿ, ಒಟ್ಟು 29 -17 4 ಎಕರೆ ಮತ್ತು ೦ - ೧೧ ಗುಂಟೆ ಖರಾಬು ಜಮೀನಿಗೆ ದಿನಾಂಕ ೨೫ - ೫ - ೨೦೦೯ ರಂದು ಸಾಮಾನ್ಯ ಐತೀರ್ಪು ರಚಿಸಿ ಗೃಹ 
ಆಯುಕ್ತರಿಂದ ಅನುಮೋದನೆ ಪಡೆದು ದಿನಾಂಕ ೧೨ - ೬ - ೨೦೦೯ ರಂದು ಘೋಷಿಸಿರುತ್ತದೆ. ಈ ಮಧ್ಯೆ ಶ್ರೀ ರಂಗಪ್ಪ ಬಿನ್ ಲೇಟ್ ರಂಗಪ್ಪ , ಶ್ರೀಮತಿ ಜಯಮ್ಮ 
ಕೋಂ ರಂಗಪ್ಪ ಶ್ರೀ . ಸಿ . ಎಂ . ಶ್ರೀನಿವಾಸ್‌ ಬಿನ್ ಲೇಟ್ ಮೂಡ್ಡಪ್ಪ ಶ್ರೀರಾಜಪ್ಪ ಬಿನ್ ಲೇ ಹನುಮಂತಪ್ಪ ಮತ್ತು ಭೀಮಪ್ಪಮೃತರು) ಇವರ ವಾರಸುದಾರರು 
ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ ೩೮೫೧೫ / ೨೦೦೯ ( ಎಲ್ . ಎ .ಕೆ . ಹೆಚ್ . ಬಿ .) ಸಲ್ಲಿಸಿ, ೬ ( ೧) ರ ಅಧಿಸೂಚನೆಯನ್ನು ದಿನಾಂಕ 
೨೮ - ೧೨ - ೨೦೦೭ ಮತ್ತು ವಿಶೇಷ ಭೂಸ್ವಾಧೀನಾಧಿಕಾರಿಗಳ ವರದಿ ( ಅನುಬಂಧ - ಎನ್) ಗಳನ್ನು ರದ್ದುಪಡಿಸಲು ಕೋರಿದ್ದ ಮೇರೆಗೆ ಮಾನ್ಯ ನ್ಯಾಯಾಲಯ 
ದಿನಾಂಕ ೨೮ - ೩ - ೨೦೧೨ರಂದು ಆದೇಶ ಹೊರಡಿಸಿ, ರಿಟ್ ಅರ್ಜಿದಾರರ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಂತಿಮ ಅಧಿಸೂಚನೆ ದಿನಾಂಕ ೨೮ - ೧೨ - ೨೦೦೭ 
ಹಾಗೂ ರಾಜ್ಯಪತ್ರದ ಪ್ರಕಟಣೆ ದಿನಾಂಕ ೩೧ - ೩ - ೨೦೦೮ ನ್ನು ರದ್ದುಪಡಿಸಿ ಎಲ್ಲಾ ರಿಟ್ ಅರ್ಜಿದಾರರು ದಿನಾಂಕ ೩೦ - ೪ - ೨೦೧೨ರಂದು ಬೆಳಿಗ್ಗೆ ೧೧ - ೦೦ ಗಂಟೆಗೆ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ಇವರ ಮುಂದೆ ಹಾಜರಾಗಿ ದಾಖಲಾತಿಗಳೊಂದಿಗೆ ಹೆಚ್ಚುವರಿ ತಕರಾರು ಅರ್ಜಿಯನ್ನು 
ಸಲ್ಲಿಸಲು ಸೂಚಿಸಿ ನಂತರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಆದೇಶಿಸಿರುತ್ತದೆ. 

ಮೇಲ್ಕಂಡ ಆದೇಶದಂತೆ ರಿಟ್ ಅರ್ಜಿದಾರರು ಸಲ್ಲಿಸಿದ್ದ ಆಕ್ಷೇಪಣೆಗಳನ್ನು ಕೂಲಂಕಶವಾಗಿ ಪರಿಗಣಿಸಿ, ಸಾಕಷ್ಟು ಕಾಲಾವಕಾಶ ನೀಡಿ ಪ್ರಸ್ತಾವಿತ 
ಭೂಸ್ವಾಧೀನದ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಗೃಹ ಮಂಡಳಿಯ ವಿವಿಧ ವರ್ಗದವರಿಗೆ ನಿವೇಶನ / ಮನೆಗಳನ್ನು ಕಟ್ಟಲು ವಸತಿ ಯೋಜನೆಗೆ 
ಅವಶ್ಯಕವಾಗಿ ಬೇಕಾಗಿರುವುದನ್ನು ಮನಗಂಡು ಅರ್ಜಿದಾರರ ಆಕ್ಷೇಪಣೆಯನ್ನು ತಳ್ಳಿಹಾಕಿ ಸರ್ಕಾರಕ್ಕೆ ಕಲಂ ೫ ( ಎ) ರಂತೆ ವರದಿಯನ್ನು ಸಲ್ಲಿಸಿದ ಮೇರೆಗೆ ಮಾನ್ಯ 
ಸರ್ಕಾರದ ಪತ್ರ ಸಂಖ್ಯೆ ಕಂ . ಇ./ ೪೦ / ಭೂ .ಸ್ವಾಚ/ ೨೦೧೩ ದಿನಾಂಕ ೧೬ - ೧೧ - ೨೦೧೩ ರಂದು ಕಲಂ ೬ ( ೧ - ಎ) ರಂತೆ ನಿರ್ದೇಶನ ನೀಡಿರುತ್ತದೆ. 

- ಕರ್ನಾಟಕ ಸರ್ಕಾರದವರು ೧೯೯೧ ನೇ ಸಾಲಿನ ಕರ್ನಾಟಕ ಅಧಿನಿಯಮ ೩೩ ರಲ್ಲಿ ತಿದ್ದುಪಡಿಯಾದ ೧೮೯೪ನೇ ಸಾಲಿನ ಕೇಂದ್ರ ಅಧಿನಿಯಮ ( ೧) 
೫ಎ ಪ್ರಕರಣ ಉಪಪ್ರಕರಣ ( ೨) ಮತ್ತು ೬ ( ೧ಎ) ಪ್ರಕರಣದ ಮೇರೆಗೆ ಗೃಹ ಆಯುಕ್ತರ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ 
ಭೂಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. ಸದರಿ ಭೂಸ್ವಾಧೀನ ಅಧಿನಿಯಮ ೬ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ 
ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂಸ್ವಾಧೀನ ಅಧಿನಿಯಮ ೩ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು , ಕರ್ನಾಟಕ ಗೃಹ ಮಂಡಳಿ , 
ಬೆಂಗಳೂರು ಇವರನ್ನು ಸದರಿ ಜಮೀನಿನ ಸಂಬಂದದಲ್ಲಿ ಮುಂದಿನ ಎಲ್ಲ ನಡವಳಿಕೆಗಳನ್ನು ಕೈಗೊಳ್ಳಲು ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು 
ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ ೭ನೇ 
ಪ್ರಕರಣದ ಮೇರೆಗೆ ನಿರ್ದೆಶಿಸಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು , ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ. 


೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨ , ೨೦೧೪ 


ಭಾಗ ೬ 


ಪರಿಶಿಷ್ಟ 


ಜಿಲ್ಲೆ : ದಾವಣಗೆರೆ 


ತಾಲ್ಲೂಕು: ಚನ್ನಗಿರಿ 


ಹೋಬಳಿ : ಕಸಬಾ 


ಗ್ರಾಮ : ಚಿಕ್ಕೊಲಿಕೆರೆ 


ಚಕ್ಕುಬಂದಿ 


ಆಕಾರ 


ವಿಸ್ತೀರ್ಣ 


ಕ್ರಸಂ. 


ಖಾತೆದಾರರ / ಅನುಭವದಾರರ | | ಖಾತೆದಾರರ / ತಕರಾರುದಾರರ ಹಿತಾಸಕ್ತಿ 
ಹಿತಾಸಕ್ತಿ ಉಳ್ಳವರ ಹೆಸರು 

ಉಳ್ಳವರ ಹೆಸರು 


ಸರ್ವೆ ನಂ | ತರಹ 


ಪೂರ್ವ 


ಪಚ್ಚಿಮ 


ಉತ್ತರ 


ದಕ್ಷಿಣ 


ರೂ . ಪೈ . 


ಎ - ಗುಂ 


ಸರ್ವೆ ನಂ . 


ಸರ್ವೆ ನಂ 


ಸರ್ವೆ ನಂ | ಸರ್ವೆ ನಂ 


8314 


ತಿಮ್ಮಪ್ಪ ಬಿನ್ ರಂಗಪ್ಪ ಜಿ . ಎಂ . 
ರುದ್ರಪ್ಪ ಬಿನ್ ಜಿ, ಮಲ್ಲಪ್ಪ 


ತಿಮ್ಮಪ್ಪ ಬಿನ್ ರಂಗಪ್ಪ ಜಿ . ಎಂ . ರುದ್ರಪ್ಪ 
ಬಿನ್ ಜಿ , ಮಲ್ಲಪ್ಪ ಸಿ. ಟಿ. ಅಂಜನೇಯ ಬಿನ್ 
ಲೇಟ್ ತಿಮ್ಮಪ್ಪ 


83 / 4 


ಖುಷಿ 


82 


ರಸ್ತೆ 


83 /3 


ಮತ್ತು 


1 -25 


1.27 


83 / 5 


84 ರ ಉಳಿಕೆ 


0 -26 


ಜಯಮ್ಮ ಕೋಂ ರಂಗಪ್ಪ 


ಜಯಮ್ಮ ಕೋಂ ರಂಗಪ್ಪ , ಜಿ . ಆರ್. 
ಪಂಚಾಕ್ಷರಿ ಬಿನ್ ಲೇಟ್ ರಂಗಪ್ಪ 


84/ 1p1 


83 


85 


0.57 


ಭಾಗ 


0 - 03ಖ 


84 ರ ಉಳಿಕೆ 


83 ರ ಉಳಿಕೆ 


ರಂಗಪ್ಪ , ಗೋವಿಂದಪ್ಪ ಬಿನ್ 
ದೊಡ್ಡಭೀಮಪ್ಪ 


ರಂಗಪ್ಪ ,ಗೋವಿಂದಪ್ಪ 


84/1p2 


ಖುಷಿ 


83 | 


1 -30 


1.50 


ಭಾಗ. 


ಭಾಗ. 


84 ರ ಉಳಿಕೆ 


83 ರ ಉಳಿಕೆ 


ಸಿ. ಎಂ . ಶ್ರೀನಿವಾಸ ಬಿನ್ ಮೂಡ್ಡಪ್ಪ | ಸಿ. ಎಂ . ಶ್ರೀನಿವಾಸ 


84/1p3 


ಖುಷಿ 


1-30 | 


1 .50 


ಭಾಗ 


ಭಾಗ. 


5 . 


ಹನುಮಂತಪ್ಪ ಬಿನ್ ಕರಿಯಪ್ಪ 


ಹನುಮಂತಪ್ಪ 


85 /2p1 | 


ಖುಷಿ 


ಹಳ್ಳ 


85 / 3 


94 


8571 


0- 29 


0. 62 


2 - 05 


ಭೀಮಪ್ಪ ಬಿನ್ ಕರಿಯಪ್ಪ 


ಭೀಮಪ್ಪ 


85 / 2p2 


ಖುಷಿ 


85 / 3 


84 


85 / 1 


1 . 84 


0 - 01ಖ 


ಒಟ್ಟು 


8 - 25 


0 - 04ಖ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹೆಚ್ . ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 


PR . 66 


Sc .25 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨ , ೨೦೧೪ 

೩೭೧ 
ಕಂದಾಯ ಸಚಿವಾಲಯ 
ಭೂಸ್ಕಾಧೀನ ಆಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆಘೋಷಣೆ 

ಕ್ರಮಾಂಕ : RD99AQT2013 ದಿನಾಂಕ: 09/ 04 /2014 
ಇದರ ಆನುಸೂಚಿಯಲಿ, ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumkur ಜಿಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4( 1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : LAQ/ SR/15/13- 14 ದಿನಾಂಕ : 02 / 09/2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ಕೆ 33/ 1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894) ( 1) 5ಎ ಪ್ರಕರಣದ ( 2) ನೇ ಉಪಪಕರಣದ ಮತ್ತು 6 (1ಎ) ಪ್ರಕರಣದ ಮೇರೆಗೆ 
ಜಿಲ್ಯಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದಉದ್ದೇಶಕ್ಕಾಗಿಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6 (1) ನೇ ಪ್ರಕರಣದ ಮೇರೆಗೆ ಈ ಮೂಲಕಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ , Tumkur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಯಾ ವ್ಯವಹಾರಗಳ ಕುರಿತಂತೆ ಜಿಲ್ಯಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ 
ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ 
ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ಕಾಧೀನಾಧಿಕಾರಿ ,Tumkurಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲೆ : Tumkur 

gesamt : Tumkur 

ಹೋಬಳಿ : ಹೆಬೂರು 
Agricultural 
ಕ್ರ . ಸಂ ಖಾತದಾರರ ಹೆಸರು ಅನುಭವದಾರರ ಹೆಸರು 

ಸ. ನಂ 

ತರಹ 


ಗ್ರಾಮ : ತಾವರೆಕೆರೆ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


1 


ಹಯಾತ್‌ಸಾಬ್/ ಬಿನ್ ಹನೀಫ್‌ಸಾಬ್ 


62 / * / 2 


ಖುಷಿ 


67/ 2 


ಉಳಿಕೆ 


0 . 3 .04 


0 - 07 


67 /2 


ಉಳಿಕೆ 


ಉಳಿಕೆ 


ಉಳಿಕೆ 


0 . 3 .04 


2 (ಿರಯ್ಯ / ಬಿನ್ ಬೋರಯ್ಯ 


62/ */ 3 


ಖುಷಿ 


62/ 4 


ತೊಂಡಗೆರೆ ಗಡಿ 


ಉಳಿಕೆ 


0 . 2 . 08 


0- 05 


62/ 4 


ಉಳಿಕೆ 


ತೊಂಡಗೆರೆ ಗಡಿ | ಉಳಿಕೆ 


0 . 2 .08 


3 ಸಿದ್ದಯ್ಯ / ಚಿಕ ಗಂಗಯ 


| 


62/*/4 | ಖುಷಿ 62/7 | 


ಉಳಿಕೆ | 


62/3 


| ಉಳಿಕೆ | 0.1.08 | 


0 - 03 


62/ 7 


ಉಳಿಕೆ 


62 / 3 


ಉಳಿಕೆ 


0 . 1 . 08 


R .N .I. No . KARBIL /2001/47147 POSTAL REGN. No. RNP/KA/BGS/2202 /2014 - 16 

Licensed to post without prepayment WPP No . 297 
೩೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೨, ೨೦೧೪ 


ಭಾಗ ೬ 


ಕ್ರ . ಸಂ 


ಖಾತದಾರರ ಹೆಸರು 


ಅನುಭವದಾರರ ಹೆಸರು 


ಸ . ನಂ 


ತರಹ 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ 


4 ಶಿವಣ / ಬಿನ್ ಗಂಗಿರಯ್ಯ 


62/ */ 7 


ಖುಷಿ 


6214 


0 . 1 . 00 


0 - 02 


ಉಳಿಕೆ 


ಉಳಿಕೆ 


62 / 4 


ಉಳಿಕೆ 


0 . 1 . 00 | 


Village Extents : 0 .8. 04 
Agricultural Total Extents : 0.8 .4 .00 


DESIGNATION : SLAO 
LAOCIRCLE : ವಿಶೇಷಭೂಸ್ವಾಧೀನಾಧಿಕಾರಿ 
LAOLOCATION : Tumkur 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ) 

Rablishರ್ಜು 


4 


.: 


= 


NEಜG 


T 


= 


° 


" " 11 


s 


11 | 


04 


° 


F 


L 


= 


ಕಳ 


. 


° 


tess 


= 


Gಳಿ 

staHE 


G 


1485 


° 


11 


= 


= 


- 


- 


° 


- 


= k 


+ 


ಕೆ 


ಕಳ 


M 


0 


° 


1° 


5ಜನಿಕ 


ht 


° 


= 


° 


S 


PR . 64 


E 


° 


° 


° 


SC. 5 


1. 


1 


L 


KSLETELY -20 


- - - 


- 


- - 


- - 


k! 


- 


ಮುದ್ರಕರು ಹಾಗೂ ಪ್ರಕಾಶಕರು : - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


